ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


: 109ರ (1409) 
: ಶ್ರೀ ಕಾಂತರಾಜ್‌ (ಜ.ಎಂ೦.ಎಲ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


: 16.03.2021 


4. ಉತ್ತರಿಸುವ ಸಚಿವರು : ಮಾನ್ಯ ಬ್ಯಹೆತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
(ಅ) | ಕರ್ನಾಟಕ ಕೈಗಾರಿಕಾ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃದ್ಧಿ ಮಂಡಳಆಯು 


ಪ್ರದೇಪಾಭವೃದ್ಧಿ ಮಂಡಳ 
(K1ADB) ಯನ್ನು ಯಾವಾಗ 
ಸ್ಥಾಪನೆ ಮಾಡಲಾಯಿತು; ಇದರ 
ಉದ್ದೇಶಗಳೇನು; (ವಿವರವಾದ 
ಮಾಹಿತಿ ನೀಡುವುದು) 


(ಆಅ) 


ಸದರಿ ಮಂಡಳಆಯು ಯಾವ-ಯಾವ 
ಉದ್ದೇಶಗಳಗಾಗಿ ಜಮೀನನ್ನು 
ಸ್ಥಾಧೀನಪಡಿಸಿಕೊಂಡು ಆಭವೃದ್ಧಿ 
ಮಾಡಿ ಹಸ್ತಾಂತರಿಸಲು ಅಧಿಕಾರ 
ಹೊಂದಿದೆ; (ಉಡ್ಡೇಶವಾರು ಮಾಹಿತಿ 
ನೀಡುವುದು) 


1966ನೇ ಸಾಅನಟ್ಟ ಸ್ಥಾಪನೆಯಾಗಿದೆ. 


ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಹಾಗೂ 
ವಿವಿಧ ಏಕೆ ಘಟಕ ಸಂಕೀರ್ಣಗಳು ತಮ್ಮ ಯೋಜನೆಗಳನ್ನು 
ಸ್ಥಾಪಿಸಲು ಹಾಗೂ ರಾಜ್ಯದಿಂದ ಜಒಂಟಯಾಗಿ ಅಥವಾ 
ಖಾಸಗಿ ವಲಯವು ಭಾಗವಹಿಸುವುದರೊಂದಿಗೆ ಕೈಗಾರಿಕಾ 
ಮೂಲ ಸೌಲಭ್ಯಗಳನ್ನು ಒದಗಿಸಲು ಸಹ ಜಮೀನುಗಳನ್ನು 
ಸ್ಥಾಧೀನಪಡಿಸಿಕೊಳ್ಳಲಾಗುತ್ತಿದೆ. 


ಕೆ.ಐ.ಎ.ಡಿ.ಟ.ಯ ಉದ್ದೇಶವು ಕೈಗಾರಿಕಾ ಪ್ರದೇಶಗಳ 
ಸ್ಥಾಪನೆಗಾಗಿ ಜಮೀನುಗಳನ್ನು ಭೂಸ್ಪಾಧೀನಪಡಿಸಿಕೊಂಡು 
ಅಭವೃದ್ಧಿಪಡಿಸುವುದು, ಕೈಗಾರಿಕೆಗಳನ್ನು ಉತ್ತೇಹಸುವುದು 


ಹಾಗೂ ಕ್ರಮಬದ್ಧ ಕೈಗಾರಿಕಾ ಅಭವೃಧ್ಧಿ 
ಮಾಡುವುದಾಗಿರುತ್ತದೆ. 


(ಇ 


ಭೂ ಉಪಯೋಗ /! ಭೂಮಿ ಉಪಯೋಗೆ (Land 
5) ಐಂದರೇನು: ಎಷ್ಟು ವಿಧವಾದ ಘೂ 
ಉಪಯೋಗಗಳವೆ; ಸದರಿ ಮಂಡಳ ವ್ಯಾಪ್ತಿಯಟ್ಟಿ 
ಬರುವ ಭೂ ಉಪಯೋಗಗಳಾವುವು; 


(ಈ) 


ಭೂ ಉಪಯೋಗೆ / ಭೂಮಿ ಉಪಯೋಗಿ 
ಐದಲಾವಣೆ (Change of Land use) ಎಂದರೇನು; 
ಅವುಗಳಲ್ಲ ಎಷ್ಟು ವಿಧ; ಅವು ಯಾವುವು: 
ಮಂಡಳಯ ವ್ಯಾಪ್ತಿಯಣ್ಣಿ ಎಷ್ಟು ವಿಧದ ೦॥೩೫ಲೀ 0 
Land use ಬರುತ್ತವೆ; (ವಿವರವಾದ ಮಾಹಿತಿ 
ನೀಡುವುದು) 


(ಊಉ) 


ಜನವರಿ ೭೦19-೭೦ ಹಾಗೂ 2೦೭೦-21ರವರೆಗೆ 
ಸದರಿ ಮಂಡಳಯ ವ್ಯಾಪ್ತಿಯಟ್ಲ ಎಷ್ಟು Change of 
Land use ಪ್ರಕರಣಗಳು ನಡೆದಿವೆ; (ವಿವರವಾಗಿ 
ಜಲ್ಲಾವಾರು, ವರ್ಷವಾರು ಮಾಹಿತಿ ನೀಡುವುದು) 


(ಊ) 


Change of Land use ಮಾಡುವ ಅಧಿಕಾರವು 
ಮಂಡಳಿಗಿದೆಯೇ ಅಥವಾ ಸರ್ಕಾರಕ್ಷಿದೆಯೇ? 


ಕೆ.ಐ.ಎ.ಡಿ. 19066 ಕಲಂ 


ಕಾಯ್ದೆ 
ತ(ಉರಡಿಯಟ್ಣ ಕೈಗಾರಿಕಾ ಪ್ರದೇಶಗಳೆಂದು 
ಘೋಷಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸುವ 
ಸಲುವಾಗಿ ಕಲಂ ೭೮ಆರಡಿಯಲ್ಲ ಭೂಸ್ಪಾಧೀನ 


ಪ್ರಕ್ರಿಯೆ ಜರುಗಿಸಲಾಗುತ್ತದೆ. 


ಕೆ.ಐ.ಎ.ಡಿ.ಜ. ಕಾಯ್ದೆ ಕಲಂ (ಗರ 
ಅಡಿಯಲ್ಲಿ ಕೈಗಾರಿಕಾ ಪ್ರದೇಶವೆಂದು ಘೋಷಿಸಿ 
ಸ್ವಾಧೀನಪಡಿಸಿಕೊಂಡ ಜಮೀನುಗಳನ್ನು 
ಕೈಗಾರಿಕೆ ಉದ್ದೇಶಕ್ಕಾಗಿ ಹಾಗೂ ಅಧಿಸೂಚನೆ 
ಸಂಖ್ಯೇ ಸಿಐ 86 ಎಸ್‌ಪಿಕ್ಯೂ 199೦, 
ದಿನಾಂಕ; 18.೦3.1991ರ ಚಟುವಟಕೆಗಳಗೆ 


ಉಪಯೋಗಿಸಿಕೊಳ್ಳಬೇಕಾಗಿರುತ್ತದೆ. 


ಸಂಖ್ಯೆ ಸಿಐ 7೨ ಐಎಪಿ (ಇ) 2೦೭೫ 


9 


(ಜಗದೀಶ ಶೆಟ್ಟರ) 


ಬೃಪತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಹಿವರು 


